ಕರ್ನಾಟಿಕ ವಿಧಾನ ಪರಿಷತ್‌ 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆಸಂಖ್ಯೆ 271 (151) 

೭ ಸದಸ್ಯರ ಹೆಸರು :ಡಾ॥ ವೈ. ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಲೇತು 

3. ಉತ್ತರಿಸ ಬೇಕಾದ ದಿನಾಂಕ 21-09-2020 

4. ಉತ್ತರಿಸುವ ಸಚಿವರು : ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ 

ಶಿಕಣ ಹಾಗೂ ಸಕಾಲ ಸಚಿವರು 
ಕ್ರ ಪುಶ್ನೆ ಉತ್ತರ 
ಸಂ 
(ಅ) | ರಾಜ್ಯ ವಿಮಾ ಇಲಾಖೆಯಲ್ಲಿ ಸಕಾಲ ಯೋಜನೆ ಇದೆ 
ಜಾರಿಯಲ್ಪಿದೆಯೇ? 

(ಆ) | ಇದಲ್ಲಿ ಕಳೆದ 3 ವರ್ಷಗಳಿಂದ ಸಕಾಲ [ರಾಜ್ಯ ವಿಮಾ ಇಲಾಖೆಯ ಸೇವೆಗಳನ್ನು ಸಕಾಲ 


ಯೋಜನೆಯಡಿ ವಿಲೇವಾರಿಯಾದ ಕಡತಗಳ 
ಸಂಖ್ಯೆ ಎಷ್ಟು: ಹಾಗೂ ಈ ಕಡತಗಳಲ್ಲಿ ಶಿಕ್ಷಣ 
ಇಲಾಖೆಗೆ ಸಂಬಂಧಪಟ್ಟ ಕಡತಗಳು ಎಷ್ಟು: 
ಬಾಕಿ ಇರುವ ಕಡತಗಳ ಸಂಖ್ಯೆ ಎಷ್ಟು? 


ವ್ಯಾಪ್ತಿಯಿಂದ ಕೈಬಿಡುವಂತೆ ಆರ್ಥಿಕ ಇಲಾಖೆಯು 
ಟಿಪ್ಪಣಿ ಸಂಖ್ಯ: ಆಇ 18 ಕವಿಇ 2013 ದಿ:25.08.2015ರ 
ಅನಧಿಕೃತ ಟಿಪ್ಪಣಿಯಲ್ಲಿ ಪ್ರಸ್ತಾವನೆ ಸಲ್ಲಿಸಿರುತ್ತದೆ. ಆದರೆ 
ಸೇವೆಗಳನ್ನು ಸಕಾಲ ವ್ಯಾಪ್ತಿಯಿಂದ ಕೈಬಿಡಲಾಗಿಲ್ಲ. 


ಸಕಾಲ ವೆಬ್‌ ಪೋರ್ಟಲ್‌ ww.sakala.kar.nic.in/gsc_rpt 
ರನ್ವಯ 03 ವರ್ಷಗಳಿಂದ ಸಕಾಲ ಯೋಜನೆಯಡಿ 
ವಿಲೇವಾರಿಯಾದ ರಾಜ್ಯ ವಿಮಾ ಇಲಾಖೆಗೆ ಸಂಬಂಧಿಸಿದ 


ಕಡತಗಳ ಸಂಖ್ಯೆ ಈ ಕೆಳಗಿನಂತಿದೆ. 
ವರ್ಷ ಅರ್ಜಿಗಳ ಸಂಖೆ 
2018 0 — 
2019 1 
2020 0 


2019-20ರಲ್ಲಿ ಸ್ವೀಕೃತವಾಗಿರುವ 01 ಅರ್ಜಿಯು ಶಿಕ್ಷಣ 
ಇಲಾಖೆಗೆ ಸಂಬಂಧಿಸಿರುವುದಿಲ್ಲ. 


ಸಂಖ್ಯೆ: ಸಿಆಸುಇ 13 ನಾಸೇ 2020 


ಮ್‌ ಎ ಭ್‌ 

(ಎಸ್‌.ಸುರೇಶ್‌ ಕುಮಾರ್‌) 

ಪ್ರಾಥಮಿಕ ಮತ್ತುಪ್ರೌ ಢಶಿಕ್ಷಣ 
ಹಾಗೂ ಸಕಾಲ ಸಚಿವರು 


ಎಸ್‌. ಸುರೇಶ್‌ ಕುಮಾರ್‌ 
ಥಮಿಕ ಮತ್ತು ಪ್ರೌಢ ಶಿಕ್ಷಣಾ ಹಾ 
ಪ್ರಾ ನು ಸಚಿವ 


ಕರ್ನಾಟಕ ಸರ್ಕಾರ 


